ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಚಿಕೂನ್‌ ಗುನ್ಯ, ಡೆ೦ಂಗ್ಯ ಹಾಗೂ ಇತರೆ ಸಾಂಕ್ರಾಮಿಕ ಖಾಯಿಲೆ ಹೆಚ್ಚುತ್ತಿರುವ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತ) - 


103 (102) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಆರೋಗ್ಯ ಇಲಾಖೆಯು ಕೊರೋನಾ ನಿಯಂತ್ರಣದ ಬಗ್ಗೆ ಮಾತ್ರ ಲಕ ವಹಿಸುತ್ತಿದ್ದು, ಚಿಕೂನ್‌ 
ಗುನ್ಯ, ಡೆ೦ಂಗ್ಯ ಹಾಗೂ ಇತರೆ ಸಾಂಕ್ರಾಮಿಕ ಖಾಯಿಲೆ ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಈ ರೀತಿ ಹರಡುತ್ತಿರುವ ಸಾಂಕ್ರಾಮಿಕ ಖಾಯಿಲೆಗಳನ್ನು ನಿಯಂತಿಸಲು ಸರ್ಕಾರವು ಯಾವ ಕ್ರಮ 
ಕೈಗೊಂಡಿದೆ? (ವಿವರ ನೀಡುವುದು) 


